ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಶುಕ್ರವಾರ, ದಿನಾ೦ಕ: 25ನೇ ಸಷ್ಟ೦ಬರ್‌, 2020 


ಬೀದರ್‌ ಜಿಲ್ಲೆಯ ಕುಡಿಯುವ ವೀರಿನ ಘಟಿಕದ ಅವ್ಯವಹಾರದ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು):- 


592 (672 ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್‌ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಲ್ಲಿ ಅವ್ಯವಹಾರ ನಡೆದಿರುವ ಬಗ್ಗೆ ಸದನ 
ಸಮಿತಿಯೊಂದು ರಚಿಸಿ ತನಿಖೆ ನಡೆಸಲಾಗುವುದೆಂದು ಸರ್ಕಾರ ಹೇಳಿರುವುದು ನಿಜವೇ; 


(ಆ) ಸದನ ಸಮಿತಿ ರಚನೆಯಾಗಿದ್ದಲ್ಲಿ, ಸಮಿತಿಯಲ್ಲಿ ಯಾವ ಯಾವ ಸದಸ್ಯರಿದ್ದಾರೆ; (ವಿವರ 
ನೀಡುವುದು) 


(ಇ) ಸದನ ಸಮಿತಿ ರಚನೆಯಾಗಿದ್ದಲ್ಲಿ ತನಿಖೆ ಪ್ರಾರಂಭವಾಗಿದೆಯೇ; ಇಲ್ಲವಾದಲ್ಲಿ, ತನಿಬೆ ಯಾವ 
ಹಂತದಲ್ಲಿದೆ? 


